ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ, ನವೆಂಬರ್ ೩ , ೨೦೧೬ ( ಕಾರ್ತಿಕ ೧೨ , ಶಕ ವರ್ಷ ೧೯೩೮) 
Bengaluru , Thursday , November 3 , 2016 ( Karthika 12 , Shaka Varsha 1938 ) 


ಸಂಚಿಕೆ ೪೩ 
Issue 43 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು , ರಾಜ್ಯದ 
ಅಧಿನಿಯಮಗಳು ಮತ್ತು ಆಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 
HEALTH AND FAMILY WELFARE SECRETARIAT 

NOTIFICATION 
No : HFW 58 FPR 2016, BENGALURU , DATED : 21 -06- 2006. 


As per the sub rule 9 of 16A of the Pre -conception and Pre -Natal Diagnostic Techniques (Prohibition of Sex Selection ) Act, 1994 
" The co -opted members shall have the Same Powers and functions as other members, except the right to vote and shall abide by the 
rules and regulations " as per Notification No: HFW 102 FPR 2013, Dated : 22 -04 - 2015 , The Government of Karnataka Co -opted the 
following member in State Supervisory Board to aid and advise the appropriate authority in discharge of its duties with immediate effect 
and until further orders : 
The Chairperson , Karnataka State Commission for Protection of Child Rights . 

Member 
The term and conditions prescribed in the Notification even number Dated : 22 -4 -2015 are applicable . 

By Order and in the name of the Governor of Karnataka, 
P . R . 678 

B . V . SRINIVASAIAH , 
S . C . 100 

Under Secretary to Government, 
Health and Family Welfare Department. 


1 


| Th 


HEALTH AND FAMILY WELFARE SECRETARIAT 

NOTIFICATION 
No : HFW 99 FPE 2016 , BENGALURU, DATED : 03-06 - 2006 


In pursuance of Government of India D O . Letter No : The Government of Karnataka is pleased to constitute the State Inspection 
and Monitoring Committee (SIMC ) and District Level Inspection & Monitoring Committee with the following members for regular 
inspection of the clinics throughout the State and review their functioning and guide them under PC & PNDT Act, 1994 with immediate 
effect until further orders. 
State inspection and Monitoring Committee : 


SI.No . 


Particulars 


Designation 


Chair Person 


_ 2 


Project Director (RCH ) 
Deputy Director PC & PNDT 
2 EminentDoctors for OBG and Radiology (One Each ) to be nominated from General 
Hospital or Medical Colleges 
1 Radiologist representing IRIA , State chapter 


Member Secretary 
By Designation Member 


4 


. 


Member 


( ೧೬೫೫) 


OLHE 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


ಭಾಗ ೪ 


SI.No. Particulars 

Designation 
5 1 Gynecologist or Pediatrician representing Gynecologist s Association /MUSK /PHANA/ FOGSI 

Member 
6 Two representatives from NGO s existing in the State . 

Member 
District Level Inspection and Monitoring Committee : 
Structure of DIMC will be as below , 
SI.No. Particulars 

Designation 
District Family Welfare officer 

Chair Person 
One Government Hospital Radiologist 

Member Secretary 
Radiologist representing IRIA , District Branch 

Member 
4 1 Gynecologist or Pediatrician representing Gynecologist s Association /MUSK /PHANA/FOGSI 

Member 
5 One representative from NGO s existing in the District (preferably from women s Organization ) | Member 

By Order and in the name of the Governor ofKarnataka , 
P . R . 679 

B . V . SRINIVASAIAH , 
S . C . 50 

Under Secretary to Government, 
Health and Family Welfare Department. 


AWN- 


HOME SECRETARIAT 
No : HD 11 CNA 2014 , BENGALURU , DATED : 29-07 -2016 . 

Subject: Final release schedule for the month of June- 2016 . 
The following is the brief of the final release schedule for the month of June - 2016 thathas to be released in the theatric at circuits 
in Karnataka State by the Films Division , Ministry of information and Broadcasting., Government of India , Bengaluru . The copy of the 
final release scheduled herewith for your reference and necessary action . The same may be published in the Karnataka Gazette 
Notification . Kindly acknowledge the receipt of this letter . 


FINAL RELEASE SCHEDULE FOR THE MONTH OF JUNE- 2016 


Title 


Col / B & W 


Mtrs 


Synopsis 


Release 
Date : 


Produced by 


03 -06 - 2016 


RAKTADAAN 


Col 


4 min 


10 -06 - 2016 


MAKE IN INDIA 

(Roads & 
Highways ) 


Col 


Col 


3 .50 sec 


This film is song based which encourages 
people to donate blood . 

This short film depicts what the future 
holds for the private and public companies , if 
they participate in the roads highways sector 
in India after 2017 . 

The film brings to the screen the life and 
achievement of Ilayaraja in the field of 
Music . 


Films Division 
Ministry of 
Information 
and 
Broadcasting, 
Government of 
India, Mumbai 
400026 . 


17 -06 - 2016 


ISAIGNANI 
ILAYARAJA 


Col 


4 . 15 sec 


24 / 06 / 2016 


MAKE IN INDIA 

(Textile ) 


Col 


4 . 15 sec 


This short film highlights the concept of 
make in India . An initiative launched by the 
Government to encourage multinational, as 
well as Indian companies to manufacture 
products in India . 

In the context of textile section , this film 
Illustrates the contribution of the textile 
industry in terms of employment generation , 
investment andmodern technology . 


Sd 
(V . SUKUMARAN ) 

Branch Manager 
By Order and in the name of theGovernor of Karnataka , 

D .S . JOGOJE, 
Under Secretary to Government, 
Home Department. (Prisons & Cinema) 


P . R . 681 
S . C . 50 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 

O2H2 
HEALTH AND FAMILY WELFARE SECRETARIAT 

NOTIFICATION 
No : HFW 155 FPE 2016 . BENGALURU , DATE : 10 - 08 - 2016 . 
In pursuance of Government of India D .O .No. N . 11027 /59/2003 , Dated : 29th November, 2005 . The Government of Karnataka is 
pleased to constitute the State Accreditation Authority and State Appropriate Authority with the following members in order to 
accreditate, regulate and supervise the functioning of ART clinics as per National Guide Lines for Accreditation . Supervision and 
Regulation of ART Clinics with immediate effect until further orders . These Authorities will function as per the responsibilities specified 
under section 3. 15 in National Guidelines for Accreditation , Supervision and Regulation of ART Clinics . 
State Accreditation Authority : 
SI.No . Particulars 

Designation 
Project Director (RCH ) 

Chair Person 
Deputy Director PC & PNDT 

Member Secretary 
HOD of OBG , K .C . General Hospital 

By Designation Member 
Representative from FOGSI, Karnataka Chapter 

Member 
5 Representative from Karnataka Chapter of Indian society of Assisted reproduction 

Member 


4 


State Appropriate Authority : 
SI.No . Particulars 

Designation 
1 Deputy Director PC and PNDT/ State ART Nodal Officer 

Chair Person 
HOD , Dept" of OBG , Any Govt "Hospital 

By Designation Member 

Secretary 
Representative from FOGSI, Karnataka Chapter 

Member 
Renowned Medical Geneticist 

Member 
5 Renowned Andrologist 

Member 
6 Representative of NGO existing in the State 

Member 
State Accreditation Authority : 
Responsibilities of the State Accreditation and Appropriate Authority. Reference 3. 15 National Guide Lines for Accreditation , 
Supervision and Regulation of ART Clinics , Indian Council of Medical Research , 2005. 
i) To oversee / monitor all matters relating to Accreditation , Supervision and Regulation of ART Clinics in accordance with 

guidelines. 
ii) To review the activities of Appropriate Authority functioning in the State and take appropriate action against them . 
iii) To Order closure of an ART Clinic if the ethical Guidelines and operative procedure laid down in the Guidelines are not followed 

on recommendation by State appropriate authority . 
iv ) Powers to fix upper limit of charges for gamete donation and surrogacy and of revising this charges from time to time. 
State Appropriate Authority : 
Responsibilities of the State Appropriate Authority are : (Reference 3. 16 National Guide Lines for Accreditation , Supervision and 
Regulation of ART Clinics , Indian Council of Medical Research 2005) 

a) To grant or suspend registration of an ART Clinics ; 
b ) To enforce the provisions of the Guidelines by ART Clinics ; 
c ) To investigate complaints of breach of the Guidelines ; 
d ) To visit any ART Clinic /Centre accredited or not accredited, right to visit individually or collectively at reasonable times once a 

year with or without prior information to the clinic/ centre , to determine if the ethical guidelines and operative procedures are 
being followed , if not, the Authority will point outlapses to the clinic/centre in writing . If these lapses continued for a maximum 
period of six months (during which period that clinic shall not engage in any activity related to the lapses ), the Appropriate 

Authority would recommend to the State Accreditation Authority that the clinic /centre may be ordered to be closed . 
e) To impose a fine or a penalty on the clinic /centre for violation of any provisions of Guidelines as per delegation of powers by 

the State Accreditation Authority; 
f) To visit and regulate semen banks in the mannermentioned above ; 

g ) Any other function as directed by the Accreditation Authority. 
Terms of the Authority : 

1 . The Term of the Authority is 3 years . 
2 . The term of office of a member other than ex - officio member shall be 3 YEARS . It shallmeet once in 3 months. 
3 . If a vacancy occurs in the office of any member other than ex - officio member it shall be filled by making fresh appointment. 


02 BCS 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


ಭಾಗ ೪ಎ 


7 . 


4 . Member Secretary shall perform such functions as may be assigned to him by the Chairman from time to time in his absence 

and prior permission . 
In case of ex -officio member membership falls vacant due to any reason such as transfer, promotion and retirement by 
superannuating or voluntary retirement, retreanchment and dismissal from service , it can be filled automatically by the 

successor or in charge of such post as the membership is by designation only . 
6 . One third of the total number of members of the committee shall constitute the quorum . 

In respect of the matter not specified in the above terms and conditions, the State Accreditation or State Appropriate Authority 
shall follow procedure and conditions, as per National Guide Lines for Accreditaiton , Supervision and Regulation of ART 
Clinics in India . 
The Department ofHealth and Family Welfare will pay T. A ./ D . A to the non - officialmembers of the team as admissible under 
rules in respect of its approved tour programme. Their tour programme will require approval of the Chairperson , State 
Appropriate Authority. 

By Order and in the name of the Governor of Karnataka, 
P . R .756 

B . V . SRINIVASAIAH , 
S . C . 200 

Under Secretary to Government, 
Health and Family Welfare Department. 


HEALTH AND FAMILY WELFARE SECRETARIAT 

NOTIFICATION 
No : HFW 177 RGU 2016 (P ), BENGALURU , DATED : 18 -08 - 2006 . 


1) As Per the directions of Hon ble High Court of Karnataka in an interim order Dated : 28 -09 -2015 passed in W . P . Nos. 41899 

41900 /2015 (EDN -MED -ADM ), admission order was given to 60 students for the year 2015 - 16 , through COMED -K from Sridevi 
Medical College as per the consensual agreement between the Government and Private Unaided Professional Educational 
Institutions comes under Karnataka Professional Colleges Foundation (COMED - K ) for the relevant year. 


2 ) The MCIhad challenged the order of the Hon ble High Court Dated : 28 -09 -2015 in WP No. 41899 -41900 /2015 before the Supreme 

Court and in Civil Appeal Nos. 8808 -8809/2015 . By an interim order Dated : 16 -10 -2015 , the Hon ble Supreme Court stayed the said 
Order of Hon ble High Court . Subsequently by its order Dated : 21 -01- 2016 , Hon ble Supreme Court permitted the students to 
approach the High Court ofKarnataka. 


3) In Writ Petition Nos . 4611/2016 & 4677 -78 /2016 c/w 6776 /2016 , the Hon ble High Court in its order Dated : 23-06 - 2016 , grant the 

requisite permission to the Government to accommdate all the 60 students in the ten Colleges against the 60 additional seats 
surrendered by KPCF, at the earlist, after following the requisite procedure and in accordance with law . 


4 ) Therefore , the Government of Karnataka will hereby notify the 3rd additional seatmatrix for the academic year 2016 - 17 for Medical 

(MBBS) Course as per the Hon ble High Court s Order, for re -allocation of 60 MBBS students who were admitted to Sridevi Medical 
College, Bengaluru through COMED -K for the academic year 2015 - 16 in the 10 COMED -K Medical Colleges as shown in 
ANNEXURE appended to this notification . This Counseling is conducted through offline counseling by KEA . 


5 ) Further, the annual fee to be charged from these students during the tenure of their course by the respective Medical colleges will 

be as per the Hon ble High Court order Dated : 23-06 - 2016 in Writ Petition Nos. 4611 /2016 & 4677 -78 /2016 c/w 6776 / 2016 . 


6 ) This Notification is subject to the result of final orders in Writ Pettion Nos. 4611/2016 & 4677 -78 /2016 c /w 6776 /2016 pending before 

the Hon ble High Court of Karnataka . 


By Order and in the name of the Governor of Karnataka , 

K .MURALI, 
Under Secretary to Government- 2 (1/0), 
Health and Family Welfare Department. 

(Medical Education ) 

ANNEXURE 
Distribution of 1stMBBS seats among COMED -K -Medical Colleges for the academic year 2016 -17 
Name of the Medical College 

Reserved Seats 
Adichunchangiri Institute ofMedical Sciences , Bellur. 
BGS Global Medical College, Bengaluru . 
Dr. B .R . Ambedkar Medical College , Bengaluru . 
J. J. M . Medical College , Davanagere . 
K .V .G . Medical College , Sullia . 
Kempegowda Institute of Medical Science , Bengaluru . 

06 


06 


06 


6 . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


OBE 


Reserved Seats 


06 


06 


N00oo 


Name of the Medical College 
M . R .Medical College, Kalburgi 
M .S . Ramaiah Medical College Bangaluru . 
S . Nijalingappa Medical College , Bagalkot. 
S.S . Institute of Medical Sciences, Davanagere . 

Total 


06 


60 


K .MURALI, 
Under Secretary to Government, 
Health and Family Welfare Department. 

(Medical Educational) 


PR . 757 
SC . 25 


HEALTH AND FAMILY WELFARE SECRETARIAT 

NOTIFICATION 
No : HFW 197 RGU 2016 , BENGALURU , DATED : 11-08 -2016 . 
Sub : Publication of seat matrix of Post Graduate Super Specialty Courses 2016 - 17 . 


1 . 


Admission to Post Graduate Super Speciality Courses has been regulated by the Karnataka Medical Colleges (Conduct of 
Entrance Test and Slection of PGSSCs) Rules, 1981 and the RGUHS Ordinance governing Conduct of Entrance Test for 
Admission to PGSSCS-2002 . 


2 . 


Under clause 2 (2 ) (g), the Vice - Chancellor, Rajiv Gandhi University of Health Sciences shall have power to prepare and 
approve the merit list of Post Graduate Super Speciality Course Entrance Test for admission to Medical Colleges and the 
subsequent spot selection process up to the issue of seat allotment order. However, the allotment shall be on the basis of the 
seat matrix published by the Governmentbased on the merit list of the PGSSCET- 2016 by reserving 50 % of the seats to in 
Service candidate of the total seats in Government Autonomous Medical Institutions and in Private & Deemed Universities 
Medical Colleges. 


3 . 


It is necessary to publish the seatmatrix in pursuit of allotment of candidates through counselling on the basis ofmerit secured 
in the PGSSCET- 2016 for the seats in Government Autonomous Medical Institutions and in Private & Deemed Universities 
Medical Colleges offering Post Graduate Super Speciality Courses during the current academic year 2016 - 17 Out of the total 
seats , 50 % of the seats shall be reserved for in -service candidates and merit alone shall be the criteria for selection . 


Reservation of 50 % of the seats to in -service candidates does not confer any right to in -service candidates for being deputed to 
the Post Graduate Super Speciality Courses. 


5 . 


Therefore , Government of Karnataka hereby determines the intake of Post Graduate Super Speciality Courses in Government 
Autonomous Medical Institutions and in Private & Deemed Universities Medical Colleges under section 45 (10 ) (b ) of the Rajiv 
Gandhi University of Health Sciences Act, 1994 and published seatmatrix and fee structure thereof applicable for the Current 
academic year 2016 -17 as specified in Annexure 1 & 2 . 
The Entrance Test Committee shall conduct the counseling and allot the candidates to the respective colleges in terms of the 
RGUHS Ordiannce governing conduct of Entrance Test for Admission to PGSSCS- 2002 . 


6 . 


By Order and in the name of the Governor of Karnataka, 

K .MURALI, 
Under Secretary to Government-2 (1/0), 
Health and Family Welfare Department. 

(Medical Education ) 

ANNEXURE - 1 
Statement showing the distribution of seats in respect of various Post Graduate Super Speciality Courses, reserved for InService 
and Entrance Test candidates in Government Autonomous Medical Institution applicable for the Academic Year- 2016 - 17 . 

Total In 

Entrance 
Name of the College Name of the Super Speciality Govt., Service 

Remarks 
No . 

Quota 

Seats Quota 
Bangalore Medical 1.M . Ch . Plastic Surgery . 

02 

02 
College & Research 2 .DM . Neurology 

02 
Institute , Bengaluru 3. M .Ch . Surgical Gastroenterology 

01 

Pending for 
recognition 


SL . 


04 


01 


01 


02 


01 


0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


ಭಾಗ ೪ಎ 


SL . 
No . 


Name of the College 


Name of the Super Speciality 


In 
Service 
Quota 


Entrance 
Quota 


Total 
Govt., 
Seats 
02 
03 


Remarks 


01. 


01 


4 . M .Ch . Urology 
| 5 . M .Ch . Paediatric Surgery 

6 .M .Ch . Neuro Surgery 


02 


Pending for 
recognition 


2 


KidwaiMemorial Institute 
of Oncology, Bengaluru 


06 
08 


| 1 . DM . Oncology 
| 2. M .Ch. Surgical Oncology 
| 3. M .Ch . Gynaec Oncology 
4. M . Ch . Head Neck Surgery 


Permitted 

Seat 
Permitted 

Seat 


5 . DM . Paediatric Oncology 


3 . 


1. M . Ch . Urology 


04 


1. DM . Cardiology 
2. M . Ch . Cardio Thorasic Surgery 
3 . DM . Cardiac Anaesthesia 
1. M .Ch . Urology 
2 . DM . Nephrology 
1. M .Ch . Paediatric Surgery 


5 . 


Vijayanagar Institute of 
Medical Sciences, Bellary 
Sri Jayadeva Institute of 
Cardiovasular Sciences & 
Research , Bengaluru 
Institute ofNephro 
Urology , Bengaluru 
Indira Gandhi Institute of 
Child Health , Bengaluru 
J.S . S. Medical College , 
Mysuru 
S .S . Medical College , 
Davanagere . 


03 


01 


04 


1. DM . Neurology 


8 . 


01 


1. DM . Neurology 
2 . M .Ch . Plastic Surgery 
3 . M .Ch . Cardio Thorasic Surgery 


| 


01 


L 


01 
01 
94 


49 


Total 


* One Surgical Oncology Seat is reserved for the Candidates who have done MS Ortho, MS ENT MD OBG . 
** One DM Cardiology seat is reserved for the Candidates who has done MD Paediatrics. 
Note :- In respect of above colleges the candidates who have admitted under Government Quota seat through PGET shall pay the fee 
fixed by the respective colleges . 

K .MURALI, 
Under Secretary to Government, 
Health and Family Welfare Department. 

(Medical Educational) 


ANNEXURE -2 
Statement showing the distribution of seats in respect of Post Graduate Super Speciality Courses reserved for In - Service and 
Entrance Test candidates in J.S.S . University,Mysuru and S.S.Medical College, Davanagere applicable for the Academic 

years - 2016 - 17. 


Name of the College 


Name of the Super Speciality 


Total 
Govt., 
Seats 


No . 


In 
Service 
Quota 


Entrance | Remarks 
Quota 


1. DM . Neurology 


01 


01 


J. S .S . Medical College , 
Mysuru 
S . S . Medical College, 
Davanagere , 


01 


01 


| 1 . DM . Neurology 

2 . M .CH . Plasic Surgery 
3 . M .CH . Cardio Thorasic Surgery 


04 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೧೬೬೧ 


Fee Structure For J.S . S . Medical College , Mysuru . 


SL. 


Course 
DM . Neurology 


First Year Tution Fee 
7 . 15 , 00 ,000 


Second Year Tution Fee 
ಕ . 15. 00, 000 


Third Year Tution Fee 
ಕ. 15,00 , 000 


1. 


In addition to above fees , each student should pay other fee Rs. 1,05 , 450 /- for 1st year 


Fee Structure For S .S . Medical College , Davanagere . 


SL. No 


Course 


First Year Tution Fee 


Second Year Tution Fee 


Third Year Tution Fee 


DM . Neurology 

1. 10 ,00, 000 1 . 10, 00,000 

ಕೆ. 10,00,000 
M .CH . Plastic Surgery 

ಕ. 10,00 ,000 ಕ . 10, 00,000 

. 10, 00 ,000 
M .CH . Cardio Thorasic Surgery 

ಕ . 10, 00 , 000 ಕ . 10, 00,000 

1. 10,00,000 

K .MURALI, 
PR , 758 

Under Secretary to Government, 
SC. 25 

Health and Family Welfare Department. 

(Medical Educational) 
ಸಿಬ್ಬಂದಿ ಮತ್ತ ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 37 ಇಆಇ 2016, ಬೆಂಗಳೂರು, ದಿನಾಂಕ: 18 - 06 - 2016. 
ವಿಷಯ : ಮಾಹಿತಿ ಹಕ್ಕು ಅಧಿನಿಯಮ, 2005 (ಕೇಂದ್ರ ಅಧಿನಿಯಮ ಸಂಖ್ಯೆ : 22/2005) ರ ಕಲಂ 4 ಮತ್ತು 5ರ 

ಪಾಲನೆಯ ಬಗ್ಗೆ ಮಾಹಿತಿ ನೀಡುವ ಕುರಿತು. 
ಮಾಹಿತಿ ಹಕ್ಕು ಅಧಿನಿಯಮ 2005 ( ಕೇಂದ್ರ ಅಧಿನಿಯಮ ಸಂಖ್ಯೆ : 22/2005) ರ ಕಲಂ 4 ಮತ್ತು 5ರಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ( ಇ - ಆಡಳಿತ) ಗೆ ಸಂಬಂಧಿಸಿದಂತೆ ತೆಗೆದುಕೊಂಡ ಕ್ರಮದ ವಿವರಗಳನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಸಾರ್ವಜನಿಕರ 
ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಜೇಶ ಶಂಕ್ರಪ್ಪ ಸೂಳಿಕೇರಿ 

ಪೀಠಾಧಿಕಾರಿ -2 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
ಮಾಹಿತಿ ಹಕ್ಕು ಅಧಿನಿಯಮ, 2005ರ ಕಲಂ 4(1 ) ( ಎ ) ಮತ್ತು 4(1 ) ( ಬಿ ) ರ ಪಾಲನೆಗೆ 

ಸಂಬಂಧಿಸಿದಂತೆ ಮಾಹಿತಿ 
1. ಮಾಹಿತಿ ಹಕ್ಕು ಅಧಿನಿಯಮ, 2005ರ ಕಲಂ 4(1) ( ಎ) ರ ಪಾಲನೆಗೆ ಸಂಬಂಧಿಸಿದಂತೆ ಮಾಹಿತಿ: ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಇ - ಆಡಳಿತ), ಕರ್ನಾಟಕ ಸರ್ಕಾರ ಸಚಿವಾಲಯದ ಒಂದು ಅಂಗವಾಗಿದೆ. ಕರ್ನಾಟಕ ಸರ್ಕಾರ ಸಚಿವಾಲಯದ ಪ್ರತಿಯೊಂದು 
ಇಲಾಖೆಯಲ್ಲಿನ ಕಡತಗಳ ಮತ್ತು ಪತ್ರಗಳ ಚಲನವಲನ ಮತ್ತು ಇಂದಿನ ಸ್ಥಿತಿಯ ಬಗ್ಗೆ ಮಾಹಿತಿ ನಿರ್ವಹಿಸಲು ಸಚಿವಾಲಯವಾಹಿನಿ ಎಂಬ 
ತಂತ್ರಾಂಶವನ್ನು ಚಾಲನೆಗೊಳಿಸಲಾಗಿದೆ. ಅದರಡಿಯಲ್ಲಿ ಆಯಾಯ ಇಲಾಖೆಯಲ್ಲಿನ ಪ್ರತಿಯೊಂದು ಕಡತ ಮತ್ತು ಪತ್ರದ ವಿಷಯವನ್ನು 
ನಮೂದಿಸಲಾಗುತ್ತಿದೆ. ಮತ್ತು ಪ್ರತಿಯೊಂದು ಕಡತ ಮತ್ತು ಪತ್ರಕ್ಕೆ ಅದ್ವಿತೀಯ (unique ) ಕಂಪ್ಯೂಟರ್‌ ಸಂಖ್ಯೆಯನ್ನು ನೀಡಲಾಗುತ್ತಿದೆ. 
ದಸ್ತಾವೇಜು ನಿರ್ವಹಣಾ ವ್ಯವಸ್ಥೆ ಕುರಿತು ಇನ್ನೊಂದು ತಂತ್ರಾಂಶವನ್ನು ಸಹ ಚಾಲನೆಗೊಳಿಸಲಾಗಿದೆ. ಈ ಪದ್ಧತಿಯಡಿಯಲ್ಲಿ ಸಚಿವಾಲಯದ 
ಇಲಾಖೆಗಳು ಜನಸಾಮಾನ್ಯರ ಮತ್ತು ಸರ್ಕಾರದ ಅಧಿಕಾರಿಗಳು / ಸಿಬ್ಬಂದಿ ವರ್ಗದವರ ಉಪಯೋಗಕ್ಕಾಗಿ ತಮ್ಮ ಸಕಾರದ ಆದೇಶಗಳು. 
ಸುತ್ತೋಲೆಗಳು, ಅಧಿಸೂಚನೆಗಳು ಮತ್ತು ತಿದ್ದೋಲೆ ಅಥವಾ ಸೇರ್ಪಡೆಗಳನ್ನು ವೆಬ್ ಸೈಟ್‌ನಲ್ಲಿ ಅಳವಡಿಸಲಾಗಿದೆ. ಅದರಂತೆ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಕ್ಕೆ ಸಂಬಂಧಿಸಿದಂತೆ, http :/www .karnataka.gov.in ವೆಬ್‌ಸೈಟ್‌ನಲ್ಲಿ ವಿವರಗಳನ್ನು ನೀಡಲಾಗಿದೆ. 
ಮೇಲೆ ಉಲ್ಲೇಖಿಸಿದ ಸಚಿವಾಲಯವಾಹಿನಿ ತಂತ್ರಾಂಶದಲ್ಲಿ “status of files” ಲಿಂಕ್‌ವನ್ನು ಕ್ಲಿಕ್ ಮಾಡಿ ಕಡತ ಮತ್ತು ಪತ್ರಗಳು ಯಾವ 
ಇಲಾಖೆಯ ಯಾವ ಅಧಿಕಾರಿಯ ಬಳಿ ಎಂದಿನಿಂದ ಬಾಕಿಯಿದೆಯೆಂದು ತಿಳಿದು ಕೊಳ್ಳಬಹುದಾಗಿದೆ. ಈ ರೀತಿ ಸದರಿ ಅಧಿನಿಯಮದ ಕಲಂ 

4(1)( ಎ) ವನ್ನು ಪಾಲಿಸಲಾಗಿದೆ. 
2 . ಸದರಿ ಅಧಿನಿಯಮದ ಕಲಂ 4( 1) ( ಬಿ ) ರ ಪಾಲನೆಗೆ ಸಂಬಂಧಿಸಿದಂತೆ ಮಾಹಿತಿ: 
2.1 ಕಲಂ 4(10 ( ಬಿ )(ರಿ) ಗೆ ಸಂಬಂಧಿಸಿದಂತೆ: ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಕರ್ನಾಟಕ ಸರ್ಕಾರ ಸಚಿವಾಲಯದ 

ಒಂದು ಭಾಗವಾಗಿದ್ದು , ಬಹುಮಹಡಿ ಕಟ್ಟಡದ ಮೊದಲನೆಯ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮಾನ್ಯ ಮುಖ್ಯಮಂತ್ರಿಯವರು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ). ಇದಕ್ಕೆ ಸಂಬಂದಪಟ್ಟ ಸಚಿವರಾಗಿರುತ್ತಾರೆ . ಸರ್ಕಾರದ ಪ್ರಧಾನ ಕಾರ್ಯಶಿ್ರ , ಇಲಾಖಾ 
ಮುಖ್ಯಸ್ಥರಾಗಿರುತ್ತಾರೆ. ಈ ಇಲಾಖೆಯ ರಚನೆಯನ್ನು ಅನುಬಂಧ - 1ರಲ್ಲಿನ ಪಟ್ಟಿ (organization chart) ಯಲ್ಲಿ ನಮೂದಿಸಲಾಗಿದೆ. 


೧೬೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


ಭಾಗ ೪ಎ 


2 .2 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಯ ಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು:- ಮಾಹಿತಿ ತಂತ್ರಜ್ಞಾನ 

ಸಲಕರಣೆಗಳನ್ನು ಬಳಸಿ ಸರ್ಕಾರಿ ಸೇವೆಗಳನ್ನು ನಾಗರಿಕರಿಗೆ ಲಭ್ಯ ಮಾಡಲು, ಸರ್ಕಾರದ ವ್ಯವಹಾರಗಳನ್ನು ವೇಗಗೊಳಿಸಲು ಮತ್ತು ಅದರ 
ಲಾಭಗಳನ್ನು ನಾಗರಿಕರಿಗೆ ಒದಗಿಸಲು ಹಾಗೂ ಸರ್ಕಾರದ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದಕ್ಕಾಗಿ ಮಾಹಿತಿ ತಂತ್ರಜ್ಞಾನ 
ಇಲಾಖೆಯಿಂದ ಒಂದು ಅಂಗವನ್ನು ಬೇರ್ಪಡಿಸಿ 2003ರಲ್ಲಿ ಇ - ಆಡಳಿತ ಸಚಿವಾಲಯವನ್ನು ರೂಪಿಸಲಾಯಿತು. ಇ - ಆಡಳಿತ ಸಚಿವಾಲಯವು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಒಂದು ಭಾಗವಾಗಿದೆ. ಅದರ ಕಾರ್ಯ ಕರ್ತವ್ಯಗಳು ಈ ಕೆಳಕಂಡಂತಿವೆ: 
ವಿಶ್ವದಾದ್ಯಂತ ಇರುವ ಉತ್ಕೃಷ್ಟ ಇ - ಆಡಳಿತ ವಿಷಯವನ್ನು ಲಭ್ಯಸಿಸಿ ಮತ್ತು ಸಂಕಲಿಸಿ ಅವುಗಳನ್ನು ಸರ್ಕಾರದ ಆಡಳಿತಕ್ಕೆ ಅಳವಡಿಸುವುದಾಗಿದೆ. 
ದತ್ತಾಂಶ, ಸಂಗ್ರಹಣಾ ಭದ್ರತೆ, ಪಾವತಿ, ಸ್ಥಳೀಯ ಭಾಷೆಯಲ್ಲಿ ಅಳವಡಿಕೆ (ಕನ್ನಡ ಭಾಷೆ), ಆನ್‌ಲೈನ್ ಖರೀದಿ, ಭೌಗೋಳಿಕ ಮಾಹಿತಿ ಸೇವೆ 
ಇತ್ಯಾದಿಗಳು ಸೇರಿದಂತೆ ಒಂದು ಮಾನದಂಡವನ್ನು ಅಭಿವೃದ್ಧಿ ಪಡಿಸುವುದು. 

ವಿವಿಧ ಇಲಾಖೆಗಳಲ್ಲಿ ಇ - ಆಡಳಿತ ಚಟುವಟಿಕೆಗಳಿಗೆ ಸಹಕಾರ ನೀಡುವುದು ಮತ್ತು ಪ್ರೋತ್ಸಾಹಿಸುವುದು. 
, ಇ - ಆಡಳಿತ ವ್ಯವಹಾರಗಳನ್ನು ಒಂದಕ್ಕಿಂತ ಹೆಚ್ಚಿನ ಇಲಾಖೆಗಳನ್ನು ಸೇರಿಸಿ ಅನುಷ್ಠಾನಗೊಳಿಸುವುದು ಮತ್ತು ಸಮಗಗೊಳಿಸುವುದು 

ಇ - ಆಡಳಿತ ಅಗತ್ಯವಿರುವ ಸಾಮಾನ್ಯ ಮಾಹಿತಿ ತಂತ್ರಜ್ಞಾನ ಸೌಲಭ್ಯವನ್ನು ಸೃಷ್ಟಿಸುವುದು ಮತ್ತು ನಿರ್ವಹಿಸುವುದು. 
• ಕರ್ನಾಟಕ ರಾಜ್ಯಾದಾದ್ಯಂತ ಮಾಹಿತಿ ತಂತ್ರಜ್ಞಾನದ ನೈಪುಣ್ಯತೆಯನ್ನು ಅಭಿವೃದ್ಧಿಗೊಳಿಸಲು ಒಂದು ತಂತ್ರವನ್ನು ರೂಪಿಸುವುದು. 
3. ಕಲಂ 4(1) (ii) ಗೆ ಸಂಬಂಧಿಸಿದಂತೆ: 
3.1 ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅಧಿಕಾರ ಮತ್ತು ಕರ್ತವ್ಯಗಳು: ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಕರ್ನಾಟಕ ಸರ್ಕಾರ 

ಸಚಿವಾಲಯ ಕಛೇರಿ ಕಾರ್ಯವಿಧಾನದ ಕೈಪಿಡಿ ( ಪರಿಷ್ಕೃತ) 2005ರ ಅಧ್ಯಯನ- 2ರಲ್ಲಿ ನಿಗದಿಪಡಿಸಲಾಗಿದ್ದು , ಅದರ ಕಂಡಿಕೆ 28 ರಿಂದ 38ರ 
ಉದೃತ ಭಾಗವನ್ನು ಅನುಬಂಧ - 2ನ್ನಾಗಿ ಲಗತ್ತಿಸಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಯಲ್ಲಿನ ಅಧಿಕಾರಿ ಮತ್ತು 
ಸಿಬ್ಬಂದಿಗಳ ಕಾರ್ಯ ಹಂಚಿಕೆಯನ್ನು ಅನುಬಂಧ - 3 ಮತ್ತು ಅನುಬಂಧ -4 ರಲ್ಲಿನ ಕ್ರಮವಾಗಿ, ದಿನಾಂಕ: 26 - 08 - 2009ರ ಅಧಿಕೃತ ಜ್ಞಾಪನ 
ಸಂಖ್ಯೆ: ಸಿಆಸುಇ 121 ಇಆಇ 2009 , ದಿನಾಂಕ : 03 -10 -2009ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 121 ಇಆಇ 2009 ಮತ್ತು ದಿನಾಂಕ: 

24 - 11 - 2009ರ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 121 ಇಆಇ 2009ರಲ್ಲಿ ನಿಗಧಿಪಡಿಸಲಾಗಿದೆ. 
4, ಕಲಂ 4(1 ) ( ಬಿ) (iii) ಗೆ ಸಂಬಂಧಿಸಿದಂತೆ : 
41 ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ: 

ಕರ್ನಾಟಕ ಸರ್ಕಾರ (ಕಾರ್ಯ ನಿರ್ವಹಣೆ) ನಿಯಮಗಳು, 1977, ಇದನ್ನು ಕರ್ನಾಟಕ ಸರ್ಕಾರ ಸಚಿವಾಲಯ ಕಛೇರಿ ಕಾರ್ಯವಿಧಾನದ 
ಕೈಪಿಡಿ ( ಪರಿಷ್ಕೃತ) 2005 , ಇದರೊಂದಿಗೆ ಓದಿಕೊಂಡಂತೆ, ಇವುಗಳ ಪ್ರಕಾರ ನಿಗದಿಪಡಿಸಿದ ಕಾರ್ಯವಿಧಾನವನ್ನು ಅನುಸರಿಸಿ 
ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಪೀಠಾಧಿಕಾರಿಗಳು ಕಡತಗಳಲ್ಲಿ ಟಿಪ್ಪಣಿಗಳನ್ನು ಬರೆದು ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ರವರಿಗೆ ಸಲ್ಲಿಸುತ್ತಾರೆ. ಅದಾದ ನಂತರ ಸರ್ಕಾರದ ಜಂಟಿ ಕಾರ್ಯದರ್ಶಿಯವರು ಅವರ 
ಟಿಪ್ಪಣಿಯೊಂದಿಗೆ ಕಡತಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ರವರಿಗೆ 
ಸಲ್ಲಿಸುತ್ತಾರೆ. ಕರ್ನಾಟಕ ಸರ್ಕಾರ (ಕಾರ್ಯ ನಿರ್ವಹಣೆ) ನಿಯಮಗಳು, 1977 ರನ್ವಯ ಇತರೆ ಯಾವುದೇ ಇಲಾಖೆಯನ್ನು 
ಸಮಾಲೋಚಿಸಬೇಕಾದಲ್ಲಿ, ಸಂಬಂಧಿಸಿದ ಕಡತವನ್ನು ಆ ಇಲಾಖೆಗೆ ಕಳುಹಿಸಿ, ಅದರ ಅಭಿಪ್ರಾಯವನ್ನು ಪಡೆಯಲಾಗುವುದು . ಸದರಿ 
ನಿಯಮದ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಯವರ ಅಥವಾ ಸಚಿವ ಸಂಪುಟದ ಮುಂದೆ ತರಬೇಕಾದ ಪ್ರಕರಣಗಳನ್ನು ಅವರ ಮುಂದೆ 

ತರಲಾಗುವುದು. ತಾಂತ್ರಿಕ ವಿಷಯಗಳಿಗೆ ಸಂಬಂಧಿಸಿದಂತೆ, ತಾಂತ್ರಿಕ ಸಿಬ್ಬಂದಿ / ಅಧಿಕಾರಿಯವರು ಪ್ರಕರಣಗಳನ್ನು ಪ್ರಕ್ರಿಯೆಗೊಳಿಸುತ್ತಾರೆ. 
5, ಕಲಂ4(1) ( ಬಿ) (iv ) ಗೆ ಸಂಬಂಧಿಸಿದಂತೆ: 
5.1 ಕಾರ್ಯಗಳ ನಿರ್ವಹಣೆಗೆ ರೂಪಿಸಿರುವ ಸೂತ್ರಗಳು: ಕರ್ನಾಟಕ ಸರ್ಕಾರ (ಕಾರ್ಯ ನಿರ್ವಹಣೆ) ನಿಯಮಗಳು, 1977, ಇದನ್ನು ಕರ್ನಾಟಕ 

ಸರ್ಕಾರ ಸಚಿವಾಲಯ ಕಛೇರಿ ಕಾರ್ಯವಿಧಾನದ ಕೈಪಿಡಿ ( ಪರಿಷ್ಕೃತ) 2005 , ಇದರೊಂದಿಗೆ ಓದಿಕೊಂಡಂತೆ, ಇವುಗಳ ಪ್ರಕಾರ ಕಾರ್ಯಗಳ 

ನಿರ್ವಹಣೆಗಾಗಿ ಮಾನದಂಡ/ಸೂತ್ರಗಳನ್ನು ನಿಗಧಿಪಡಿಸಲಾಗಿದೆ. ಅದನ್ನು ಅನುಸರಿಸಲಾಗುತ್ತಿದೆ. 
6. ಕಲಂ4 (1 ) ( ಬಿ) (v) ಗೆ ಸಂಬಂಧಿಸಿದಂತೆ: 
6.1 ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಹೊಂದಿರುವ ಅಥವಾ ನಿಯಂತ್ರಣದಲ್ಲಿರುವ ಅಥವಾ ಉದ್ಯೋಗಿಗಳು ಬಳಸುವ ನಿಯಮಗಳು, 

ವಿನಿಮಯಗಳು, ಅನುಸೂಚಿಗಳು, ಕೈಪಿಡಿಗಳು ಮತ್ತು ದಾಖಲೆಗಳು : 

ಕರ್ನಾಟಕ ಸರ್ಕಾರ (ಕಾರ್ಯ ನಿರ್ವಹಣೆ) ನಿಯಮಗಳು, 1977. 
( ಆ ) ಕರ್ನಾಟಕ ಸರ್ಕಾರ ಸಚಿವಾಲಯ ಕಛೇರಿ ಕಾರ್ಯವಿಧಾನದ ಕೈಪಿಡಿ ( ಪರಿಷ್ಕತ) 2005. 
( ಇ ) 

ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳು. 

ಕರ್ನಾಟಕ ಆರ್ಥಿಕ ಸಂಹಿತೆ. 
( ಉ ) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999. 
( ಊ ) ವಿವಿಧ ಇಲಾಖೆಗೆ ವಾರ್ಷಿಕ ಇ - ಆಡಳಿತ ಕ್ರಿಯಾ ಯೋಜನೆಗಳನ್ನು ಅನುಮೋದಿಸುವ ಸಲುವಾಗಿ ರಚಿಸಲಾದ ಸಮಿತಿಗಳಿಗೆ ಸಂಬಂಧಿಸಿದ 

ದಿನಾಂಕ: 07 - 01 - 2005ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 39 ಇಜಿವಿ 2004 ಮತ್ತು ದಿನಾಂಕ: 15 - 02 - 2010ರ ಸರ್ಕಾರಿ ಆದೇಶ 

ಸಂಖ್ಯೆ: ಸಿಆಸುಇ 147 ಇಆಇ 2009. 
( ಋ ) ಯುಐಡಿ ಯೋಜನೆಯ ರಾಜ್ಯ ಮಟ್ಟದ ಜಾರಿಗೊಳಿಸುವಿಕೆಗಾಗಿ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಅಧಿಕಾರಯುಕ್ತ ಸಮಿತಿಯನ್ನು 

ರಚಿಸಿದ್ದಕ್ಕೆ ಸಂಬಂಧಿಸಿದ ದಿನಾಂಕ: 16 - 01 - 2010ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 159 ಇಆಇ 2009 ( ಪಿ -1). 
( ಎ) ಕರ್ನಾಟಕ ಇನ್ಸರ್‌ಮೇಷನ್ ಟೆಕ್ನಾಲಜಿ ( ಇಷು ಆಫ್ ಡಿಜಿಟೆಲ್ ಎಕ್ಸ್ಟ್ರಾಕ್ಟ್ ಅಂಡ್ ಸರ್ಟಿಫಿಕೇಟ್ಸ್ ಫಾರ್ ಇ - ಗರ್ವರನೆನ್ಸ್ ಪ್ರಾಜೆಕ್ಟ್ 

ನಿಯಮಗಳು, 2007. 


( ಅ ) . 


- 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೧೬೬೩ 


7 , ಕಲಂ4(1) ( ಬಿ ) (vi) ಗೆ ಸಂಬಂಧಿಸಿದಂತೆ: 

7.1 ಹೊಂದಿರುವ ಅಥವಾ ನಿಯಂತ್ರಣದಲ್ಲಿರುವ ದಾಸ್ತಾವೇಜುಗಳ ಪ್ರವರ್ಗಗಳ ವಿವರಪಟ್ಟಿ: 
( ಅ ) ಸರ್ಕಾರಿ ಆದೇಶಗಳು. 
( ಆ ) ಸರ್ಕಾರಿ ಸುತ್ತೋಲೆಗಳು. 
( ಇ) ಸರ್ಕಾರಿ ಅಧಿಸೂಚನೆಗಳು. 
( ಈ ) ನಿಯಮಗಳು. 
( ಉ ) ಅಧಿನಿಯಮಗಳು. 

8, ಕಲಂ4(1) ( ಬಿ) (vii) ಗೆ ಸಂಬಂಧಿಸಿದಂತೆ: 
8.1 ಕಾರ್ಯನೀತಿಯ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 

ಥ ಯಾವುದೇ ವ್ಯವಸ್ಥೆಯ ವಿವರಗಳು : ಯಾವುದೇ ನೀತಿ ನಿಯಮವನ್ನು ರಚಿಸುವ ಸಂದರ್ಭದಲ್ಲಿ, ಅದರಿಂದ 
ಭಾದಿತರಾಗಬಹುದಾದವರಿಂದ ಆಕ್ಷೇಪಣೆ / ಸಲಹೆಗಳನ್ನು ಕರೆಯಬೇಕೆಂದು ಸಂಬಂಧಿಸಿದ ಅಧಿನಿಯಮದಲ್ಲಿ ನಿಗಧಿಪಡಿಸಿದ್ದಲ್ಲಿ, ಅದರಂತೆ, 

ಆಕ್ಷೇಪಣೆ/ಸಲಹೆಗಳನ್ನು ಕರೆಯಲಾಗುವುದು. 
8.2 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಾರ್ವಜನಿಕರು ಇಚ್ಚಿಸಿದಲ್ಲಿ , ಲಿಖಿತ ಮೂಲಕ 

ಅಥವಾ ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಸಲಹೆಗಳನ್ನು ನೀಡಲು ಆಸ್ಪದವಿರುತ್ತದೆ . 
9. ಕಲಂ4(1) ( ಬಿ) (viii) ಗೆ ಸಂಬಂಧಿಸಿದಂತೆ: 
9.1 ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಇತರ ನಿಕಾಯಗಳು ಮತ್ತು ಅದರ ಭಾಗವಾಗಿ ಅಯವಾ ಅದರ ಸಲಹೆಯ ಉದ್ದೇಶಕ್ಕಾಗಿ 

ರಚಿತವಾದ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ, ಸಮಿತಿಗಳ ಅಥವಾ ಇತರ ನಿಕಾಯಗಳು ಸಭೆಗಳು 

ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೇ ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರೆಯುತ್ತವೆಯೇ ಎಂಬುದರ ವಿವರ ಪಟ್ಟಿ : 
( ಅ) ದಿನಾಂಕ: 31 -12 -1999ರ ಸರ್ಕಾರಿ ಆದೇಶ ಸಂಖ್ಯೆ: ಪಿಡಿ 121 ಸಿಎಸ್‌ಎಸ್ 97ವನ್ನು ದಿನಾಂಕ: 18 - 01 - 2000ರ ತಿದ್ದೋಲೆ ಸಂಖ್ಯೆ: ಪಿಡಿ 121 

ಸಿಎಸ್ಎಸ್ 97ದೊಂದಿಗೆ ಓದಿಕೊಂಡಂತೆ, ಇವುಗಳ ಪ್ರಕಾರ, ಆಯಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಯರ 
ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ( ತಾಂತ್ರಿಕ ಸಲಹಾ ಸಮಿತಿಯನ್ನು ರಚಿಸಲಾಗಿದೆ. ( ಗಣಕೀಕರಿಸುವುದು ಸಾಧ್ಯವಿರುವ ಕಾರ್ಯಕ್ಷೇತ್ರಗಳನ್ನು 
ಗುರುತಿಸುವ, ಸರ್ಕಾರಿ ಇಲಾಖೆಗಳ ಉಪಯೋಗಕ್ಕಾಗಿ ಗಣಕಯಂತ್ರಗಳನ್ನು ಸಂಗ್ರಹಿಸಲು ತಾಂತ್ರಿಕ ಅನುಮೋದನೆ ನೀಡುವ, ಆಯಾಯ 
ಇಲಾಖೆ ಖರೀದಿಸಲು ಉದ್ದೇಶಿಸಿದ ಉಪಕರಣಗಳ ( ಗಣಕಯಂತ್ರ ಯುಪಿಎಸ್ ಪ್ರಿಂಟರ್ , ಸರ್ವರ್, ಇತ್ಯಾದಿಗಳ) ತಾಂತ್ರಿಕ ವಿಶಿಷ್ಟತೆಗಳನ್ನು 
ನಿಗಧಿಪಡಿಸುವ ಇತ್ಯಾದಿ ಕಾರ್ಯಗಳನ್ನು ಈ ಸಮಿತಿಗೆ ವಹಿಸಲಾಗಿದೆ. 
ದಿನಾಂಕ: 31 -12 - 199ರ ಸದರಿ ಆದೇಶದನ್ವಯ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ( ಸರ್ಕಾರಿ 

ಇಲಾಖೆಗಳಲ್ಲಿ ಹಾಗೂ ಸರ್ಕಾರಿ ಸಂಸ್ಥೆಗಳಲ್ಲಿ ಗಣಕೀಕರಣದ ಪ್ರಗತಿಯ ಉಸ್ತುವಾರಿ ಮಾಡುವ ಕಾರ್ಯವನ್ನು ಈ ಸಮಿತಿಗೆ ವಹಿಸಲಾಗಿದೆ) 
( ಇ) ದಿನಾಂಕ 07 - 01 -2005ರ ಸಕಾರಿ ಆದೇಶ ಸಂಖ್ಯೆ: ಸಿಆಸುಇ 39 ಇಜಿವಿ 2004ರನ್ವಯ ಕ್ರಮವಾಗಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ 

ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
( ಇ - ಆಡಳಿತ), ಇವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಮಿತಿಯನ್ನು ರಚಿಸಲಾಗಿದೆ . ( ವಾರ್ಷಿಕ ಇ - ಆಡಳಿತ ಕ್ರಿಯಾ ಯೋಜನೆಗಳ ರೂಪದಲ್ಲಿ 
ಸಂಬಂಧಿಸಿದ ಇಲಾಖೆ ಪ್ರಸ್ತಾಪಿಸಿದ ಇ - ಆಡಳಿತ ಯೋಜನೆಗಳನ್ನು ಪರಿಶೀಲಿಸುವ ಮತ್ತು ಅನುಮೋದಿಸುವ ಕಾರ್ಯವನ್ನು ಈ ಎರಡು 
ಸಮಿತಿಗಳಿಗೆ ವಹಿಸಲಾಗಿದೆ) ದಿನಾಂಕ : 15 - 02 - 2010ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 147 ಇಆಇ 2009ರನ್ವಯ ಈ ಸಮಿತಿಗಳ 
ಪ್ರಸ್ತುತ ಆರ್ಥಿಕ ಅಧಿಕಾರವನ್ನು ಈ ಕೆಳಕಂಡಂತೆ ಹೆಚ್ಚಿಸಲಾಗಿದೆ: 
(6) { 1.00 (ಒಂದು) ಕೋಟಿಗಿಂತ ಹೆಚ್ಚಿನ ವೆಚ್ಚವಾಗುವ ಇ - ಆಡಳಿತ ಯೋಜನೆಗಳನ್ನು ಅನುಮೋದಿಸುವ ಅಧಿಕಾರವನ್ನು ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿರುವ ಸಮಿತಿಗೆ ನೀಡಲಾಗಿದೆ; ಮತ್ತು 
(i) ತ . 1.00 ( ಒಂದು) ಕೋಟಿವರೆಗೆ ಮತ್ತು ಅದಕ್ಕೆ ಸಮಾನ ವೆಚ್ಚವಾಗುವ ಇ - ಆಡಳಿತ ಯೋಜನೆಗಳನ್ನು ಅನುಮೋದಿಸುವ ಅಧಿಕಾರವನ್ನು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ ) ಇವರ ಅಧ್ಯಕ್ಷತೆಯಲ್ಲಿ 

ರಚಿಸಲಾದ ಸಮಿತಿಗೆ ನೀಡಲಾಗಿದೆ. 
9 .2 ಸದರಿ ಸಮಿತಿಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುವುದಿಲ್ಲ. ಅಂತಹ ಸಭೆಗಳ ನಡವಳಿಗಳ ಪ್ರತಿಯನ್ನು ಪಡೆಯಲು ಸಾರ್ವಜನಿಕರು 

ಇಚ್ಚಿಸಿದಲ್ಲಿ , ಅದಕ್ಕಾಗಿ ಮಾಹಿತಿ ಹಕ್ಕು ಅಧಿನಿಯಮ , 2005 ಹಾಗೂ ಅದರಡಿಯಲ್ಲಿ ರಚಿಸಲಾದ ನಿಯಮಗಳ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ 

ಅರ್ಜಿ ಸಲ್ಲಿಸಲು ಆಸ್ಪದವಿರುತ್ತದೆ. 
10. ಕಲಂ 4(1) ( ಬಿ )(ix) ಗೆ ಸಂಬಂಧಿಸಿದಂತೆ: 
10.1 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಯಲ್ಲಿನ ಅಧಿಕಾರಿ / ಸಿಬ್ಬಂದಿ ನಿರ್ದೇಶಿಕೆ ( Directory):- ಸಿಬ್ಬಂದಿ ಮತ್ತು ಆಡಳಿತ 

ಸುಧಾರಣೆ ಇಲಾಖೆ ( ಇ - ಆಡಳಿತ) ಯಲ್ಲಿನ ಅಧಿಕಾರಿ / ಸಿಬ್ಬಂದಿಗಳ ನಿರ್ದೇಶಿಕೆ (Directory ) ಅನುಬಂಧ- 5 ರಲ್ಲಿದೆ. 
11. ಕಲಂ 4 (1)( ಬಿ) (X) ಗೆ ಸಂಬಂಧಿಸಿದಂತೆ: 
11.1 ಪರಿಹಾರದ ವ್ಯವಸ್ಥೆಯೂ ಸೇರಿದಂತೆ ಪ್ರತಿಯೊಬ್ಬ ಅಧಿಕಾರಿ ಮತ್ತು ನೌಕರರು ಪಡೆಯುವ ತಿಂಗಳ ಸಂಬಳ: 

ಪ್ರತಿಯೊಂದು ಅಧಿಕಾರಿ / ಸಿಬ್ಬಂದಿಯವರು ಪಡೆಯುವ ಮಾಸಿಕ ನಿವ್ವಳ ವೇತನದ ವಿವರಗಳನ್ನು ಅನುಬಂಧ- 6ರಲ್ಲಿ ನೀಡಲಾಗಿದೆ. ಪರಿಹಾರದ 
ವ್ಯವಸ್ಥೆಯೂ ಸೇರಿದಂತೆ ವೇತನವನ್ನು ಕರ್ನಾಟಕ ಸಿವಿಲ್ ಸೇವಾ ನಿಯಮಾವಳಿ ಮತ್ತು ಕರ್ನಾಟಕ ಸಿವಿಲ್ ಸೇವಾ ( ಪರಿಷ್ಕೃತ ವೇತನ) 
ನಿಯಮಗಳು , 2007 ನೀಡಲಾಗುತ್ತಿದೆ. 


ಕ್ರ ಸಂ . 


|درا 


೧೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 

ಭಾಗ ೪ಎ 
12. ಕಲಂ 4(1)( ಬಿ) ( xi) ಗೆ ಸಂಬಂಧಿಸಿದಂತೆ: 
121 ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ, ಪ್ರಸ್ತಾಪಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ; ಅದರ 

ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ:- 2016 - 17ನೇ ಸಾಲಿಗೆ ಸಂಬಂಧಿಸಿದಂತೆ, ಈ ಎಲ್ಲಾ ವಿವರಗಳನ್ನು 
ದಿನಾಂಕ: 03 - 05 - 2016ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 1 ಯೋಜನೆ 2016ರಲ್ಲಿ ಮತ್ತು ದಿನಾಂಕ: 20 - 05 - 2016ರ ತಿದ್ದೋಲೆಯಲ್ಲಿ 
ಒಳಗೊಂಡಿದ್ದು , ಅವು ಸ್ವಯಂವೇದ್ಯವಾಗಿದೆ. ಅದರ ಪ್ರತಿ ಕ್ರಮವಾಗಿ ಅನುಬಂಧ- 7 ಮತ್ತು ಅನುಬಂಧ- 8 ಗಳಲ್ಲಿದೆ. ಅದರ ಅನುಬಂಧದಲ್ಲಿ 
ನಮೂದಿಸಿದಂತೆ, ಲೆಕ್ಕ ಶೀರ್ಷಿಕೆ “ 3451 - 00 - 090 - 2 - 04 - 059 ವಿದ್ಯುನ್ಮಾನ ಆಡಳಿತ ಯೋಜನೆ ಇತರೆ ವೆಚ್ಚಗಳು ( ಯೋಜನೆ) ” ಅಡಿಯಲ್ಲಿ 
2016 -17ನೇ ಸಾಲಿಗಗಿ ಯೋಜನೆಯಡಿಯಲ್ಲಿ ಕ್ರಮವಾಗಿ 1.4800.00 ಲಕ್ಷ (ಕ.ನಾಲ್ಕು ಸಾವಿರದ ಎಂಟನೂರು ಲಕ್ಷಗಳು ಮಾತ್ರ) ಗಳ 
ಆಯವ್ಯಯದ ಅನುದಾನವನ್ನು ಒದಗಿಸಲಾಗಿದೆ. ಅದನ್ನು 2016 -17ನೇ ಸಾಲಿನ, ಈ ಕೆಳಕಂಡ, ಮುಂದುವರೆದ ಮತ್ತು ಹೊಸ 
ಯೋಜನೆಗಳಿಗಾಗಿ ವೆಚ್ಚ ಮಾಡಲು ಉದ್ದೇಶಿಸಲಾಗಿದೆ: 
ಲೆಕ್ಕ ಶೀರ್ಷಿಕೆ “3451 - 00 - 090 -2 - 04 - 059 ವಿದ್ಯುನ್ಮಾನ ಆಡಳಿತ ಯೋಜನೆ ಇತರೆ ವೆಚ್ಚಗಳು ( ಯೋಜನೆ) ” 

ಹಂಚಿಕೆ ಮಾಡಿದ ಅನುದಾನ 
ಯೋಜನೆ 

- (ಕೆ. ಲಕ್ಷಗಳಲ್ಲಿ) 
ಕರ್ನಾಟಕ ಸರ್ಕಾರದ ಸಚಿವಾಲಯದ ವಿವಿಧ ಇಲಾಖೆ, ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ, 
ಮಾನ್ಯ ಸಚಿವರುಗಳ ಕಛೇರಿಗಳು ಇತ್ಯಾದಿಗಳಿಗಾಗಿ ಬೇಕಾಗುವ ಗಣಕ ಯಂತ್ರಗಳು , ಸರ್ವರ್ , 
ಯು . ಪಿ. ಎಸ್ ., ಇ - ಸಾಧನಗಳು, ಪ್ರಿಂಟರ್ ಮತ್ತು ಪೂರಕ ಸಾಮಗ್ರಿಗಳೊಂದಿಗೆ ಅಂದರೆ ಇತರೆ 
ವೈರ್‌ಲೆಸ್ ಹಾಗೂ ನೆಟ್‌ವರ್ಕ್ ಸಾಧನಗಳು ಇತ್ಯಾದಿ ಮತ್ತು ಅವಶ್ಯವಿರುವ ಸಾಫ್ಟ್‌ವೇರ್‌ಗಳ ಖರೀದಿ, 

55 .00 
ಸೆಕ್ಲ್ಯಾನ್ (SECLAN) ( ಸೆಕ್ರೆಟರಿಯೆಟ್ ಲೋಕಲ್ ಏರಿಯಾ ನೆಟ್‌ವರ್ಕ್‌ ) ನ ನಿರ್ವಹಣೆ ಮತ್ತು 
ಕರ್ನಾಟಕ ಸರ್ಕಾರ ಸಚಿವಾಲಯಕ್ಕೆ ಎಫ್‌ಎಮ್‌ಎಸ್ ಸೇವೆಯ (Facility Management Service) 
ಪೂರೈಕೆ. 

47. 00 
ರಾಜ್ಯ ದತ್ತ ಕೇಂದ್ರದ ಚಾಲನೆ ಮತ್ತು ನಿರ್ವಹಣೆ, ಹೊಸ ಇಲಾಖೆಗಳ ಅನ್ವಯಿಕೆಗಳನ್ನು (applications 
of new departments) ಸಕ್ರಿಯಗೊಳಿಸಲು ಸರ್ವರ್ ಮತ್ತಿತರ ವಿಸ್ತರಣಾ ಸಲಕರಣೆಗಳ ಮತ್ತು ಮಾಹಿತಿ 
ತಂತ್ರಜ್ಞಾನದ ಮೂಲಸೌಕರ್ಯಗಳ ಖರೀದಿ ಹಾಗೂ ದತ್ತ ಕೇಂದ್ರದ ಆಡಳಿತ, ನೆಟ್‌ವರ್ಕ್ ನಿರ್ವಹಣೆ 
ಮತ್ತು ರಾಜ್ಯ ದತ್ತ ಕೇಂದ್ರವನ್ನು ನಿರ್ವಹಿಸಲು ತಜ್ಞ ಮಾನವ ಶಕ್ತಿಯನ್ನು ಬಾಡಿಗೆಯ ಆಧಾರದ ಮೇಲೆ 
ಪಡೆಯುವುದು ( hiring of technical resources for operating SDC). 

546. 00 
ಸಾಮರ್ಥ್ಯ ಸಂಘಟನೆಗಾಗಿ (Capacity building) 

4 . 00 
• ಮುಖ್ಯ ಮಾಹಿತಿ/ನೋಡಲ್ ಅಧಿಕಾರಿಗಳ ತರಬೇತಿ. 

ಮುಖ್ಯ ಮಾಹಿತಿ/ನೋಡಲ್ ಅಧಿಕಾರಿಗಳು , ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , 
ಕಾರ್ಯದರ್ಶಿಗಳು ಮತ್ತು ಇಲಾಖಾ ಮುಖ್ಯಸ್ಥರಿಗೆ ಇ - ಆಡಳಿತದಲ್ಲಿ ನೈಪುಣ್ಯತೆ ಹೊಂದಿರುವ 
ಕೇಂದ್ರಗಳಲ್ಲಿ ತರಬೇತಿ ನೀಡುವುದು, 
ಭವಿಷ್ಯತ್ತಿನಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಅವರ ಇಲಾಖೆಗಳ ವಿವಿಧ ಇ - ಆಡಳಿತ 
ಕಾರ್ಯಗಳ ನಿರ್ವಹಣೆಯನ್ನು ತಾವೇ ನಿರ್ವಹಿಸಿಕೊಳ್ಳಲು ಸುರಕ್ಷತೆ, ನೆಟ್‌ವರ್ಕಿಂಗ್ , 
ಹಾರ್ಡ್‌ವೇರ್ ಮುಂತಾದವುಗಳಲ್ಲಿ ಮುಂದುವರೆದ ತರಬೇತಿನೀಡುವುದು , 
ಸರ್ಕಾರಿ ನೌಕರರಿಗಾಗಿ ಮೂಲ ಗಣಕ ಯಂತ್ರ ಸಾಕ್ಷರತೆ / ಮಾಹಿತಿ ತಂತ್ರಜ್ಞಾನ ನೈಪುಣ್ಯತೆಗಳು/ ಇ 
ಆಡಳಿತಗಳಿಗೆ ಸಂಬಂಧಿಸಿದ ತರಬೇತಿ. 
ತರಬೇತಿಗೆ ಬೇಕಾಗುವ ಲೇಖನ ಸಾಮಗ್ರಿ ಮತ್ತು ಹಾರ್ಡ್‌ವೇರ್ ಖರೀದಿ, ಕಾಫಿ - ಫಲಹಾರ 

ವ್ಯವಸ್ಥೆ, ತಜ್ಞ ತರಬೇತಿದಾರರಿಗೆ ಸಂಭಾವನೆ ಮತ್ತು ಸಮಾಲೋಚಕರ ಫೀ ಪಾವತಿ, ಇತ್ಯಾದಿ. 
ಕರ್ನಾಟಕ ವೆಬ್ ಪೋರ್ಟಲ್. ( ವೆಬ್‌ಸೈಟ್‌ಗಳನ್ನು ಮರುವಿನ್ಯಾಸಗೊಳಿಸಲು ಮಾರುಕಟ್ಟೆಯಿಂದ 
ಸಂಪನ್ಮೂಲಗಳನ್ನು ಬಾಡಿಗೆ ಪಡೆಯುವುದು, ಇಲಾಖೆಗಳ ವೆಬ್‌ಸೈಟ್‌ಗಳನ್ನು ರಾಜ್ಯ ಮಾಹಿತಿ ಕೇಂದ್ರದಲ್ಲಿ 
ಹೋಸ್ಟ್ ಮಾಡುವುದು ಮತ್ತು ಕರ್ನಾಟಕ ಸರ್ಕಾರದ ಎಲ್ಲಾ ಇಲಾಖೆಗಳು ಅವುಗಳ ವೆಬ್‌ಸೈಟ್‌ಗಳನ್ನು 
ಅಭಿವೃದ್ಧಿಗೊಳಿಸಲು ಮತ್ತು ಇಂದೀಕರಿಸಲು ಅನುವಾಗಲು ಏಕೀಕೃತ ವೆಬ್ಪೋರ್ಟಲ್ ಅನ್ನು 
ಸೃಜಿಸುವುದು. 

6 . 00 
6 . | ಕರ್ನಾಟಕ ಒನ್ ಯೋಜನೆ, { ಬೆಂಗಳೂರು- ಒನ್ ಯೋಜನೆಯನ್ನು ಇತರ ನಗರಗಳಿಗೆ ವಿಸ್ತರಿಸುವುದು , 

76.00 
7. | ಬೆಂಗಳೂರು ಒನ್ ಯೋಜನೆ { ಬೆಂಗಳೂರಿನಲ್ಲಿ ಬೆಂಗಳೂರು- ಒನ್ ಯೋಜನೆಯಡಿ ತೆರೆದ ಹೊಸ 

ಕೇಂದ್ರಗಳಿಗಾಗಿ ಅವಶ್ಯವಿರುವ ಒಳಾಂಗಣ ಅಲಂಕಾರ, ನಿವೇಶನ ತಯಾರಿಕೆ, ಬ್ಯಾಕ್‌ಎಂಡ್ ತಂತ್ರಾಂಶ 
ಅಭಿವೃದ್ಧಿ ಮುಂತಾದವುಗಳಿಗೆ ಬೇಕಾಗುವ ಅನುದಾನ.} 

76 . 00 
ಮಾನವ ಸಂಪನ್ಮೂಲ ನಿರ್ವಹಣೆ ಪದ್ಧತಿ ( ಹೆಚ್ ಆರ್ಎಮ್ಎಸ್) . 

16 . 00 
ಸ್ಟೇಟ್ ಪೋರ್ಟ ಲ್ ಮತ್ತು ಸ್ಟೇಟ್ ಸರ್ವೀಸ್ ಡೆಲಿವರಿ ಗೇಟ್ ವೇ (State Portal and State Delivery 
Gateway (SSDG ) oisemos 

1 . 00 
ಕರ್ನಾಟಕ ನಿವಾಸಿ ದತ್ತಾಂಶ ಕೇಂದ್ರ ( Karnataka Resident Data Hub (KRDH) ಯೋಜನೆ 

44 . 00 | 
ಮೊಬೈಲ್ ವೇದಿಕೆ. { ಕರ್ನಾಟಕ ಸರ್ಕಾರದ ಸೇವೆಗಳನ್ನು ನೀಡಲು ಮೊಬೈಲ್ ವೇದಿಕೆ} 

340 . 00 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಎಲ್ಲಾ ಇಲಾಖೆಗಳಿಗೆ ಬಾಹ್ಯಮೂಲದ ನೆಟ್ವರ್ಕ್ ಪ್ರಿಂಟರ್ 
ಸೇವೆಯನ್ನು ಲಭ್ಯಗೊಳಿಸುವುದು. 

29 .00 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೧೬೬೫ 


23. 


24, 


13 . ಹಾಜರಾತಿ ನಿರ್ವಹಣೆ ಪದ್ಧತಿ (AMS) ನಿರ್ವಹಣೆ 

4 . 00 
ಕರ್ನಾಟಕ ರಾಜ್ಯ ವಿಸೃತ ಜಾಲ (KSWAN ) ಯೋಜನೆ 2.0 

2 ,184.00 
Setting up of DR & BCP site at Suvarna Soudha Belagavi 

2 . 00 
ಮಾನವ ಸಂಪನ್ಮೂಲ ನಿರ್ವಹಣೆ ಪದ್ಧತಿ ( ಹೆಚ್‌ಆರ್‌ಎಮ್ಎಸ್) 2.0 

15 . 00 
Could Architecture for SDC 

| 

7.00 
Kannada Computing 

| 

18 . 00 
19 . Establishing Big Data Platform 

25 . 00 
Implementation of Security Operation Center in KSDC 

1 ,000.00 
21. | Funding to Innovative schemes of e -Governance – in Districts 

50.00 
22 . State e -Governance Awards 

50 .00 
Development of Real Time Translation and Transliteration Software 

50 .00 
National e -Governance Conference 

50. 00 
25, Bengaluru one Project Para no 399 of Budget speech 

105 .00 | 
Total 

4 , 800.00 
ಈ ಕೆಳಕಂಡ ಎರಡು ಸಂಸ್ಥೆಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಯ ವ್ಯಾಪ್ತಿಯಲ್ಲಿ ಬರುತ್ತವೆ: 
( ಅ) ವಿದ್ಯುನ್ಮಾನ ನಾಗರಿಕ ಸೇವಾ ವಿತರಣಾ ( ಇಡಿಸಿಎಸ್) ನಿರ್ದೇಶನಾಲಯ , ಬೆಂಗಳೂರು. 
( ಆ ) ಇ - ಆಡಳಿತ ಕೇಂದ್ರ, ಬೆಂಗಳೂರು 

ಮೇಲೆ ಉಲ್ಲೇಖಿಸಲಾದ ಮುಂದುವರೆದ ಯೋಜನೆಗಳ ಪೈಕಿ ಸದರಿ ಸಂಸ್ಥೆಗಳ ಮೂಲಕ ಜಾರಿಗೊಳಿಸುವ ಯೋಜನೆಗಳಿಗಾಗಿ ಅಗತ್ಯತೆಯ 
ಅನುಗುಣವಾಗಿ ಅವುಗಳಿಗೆ ಹಣವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಯ ವತಿಯಿಂದ ಬಿಡುಗಡೆ ಮಾಡುವ 
ವಾಡಿಕೆಯಿರುತ್ತದೆ. 

13. ಕಲಂ 4(1) ( ಬಿ) ( xii) ಗೆ ಸಂಬಂಧಿಸಿದಂತೆ: 
13.1 ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯಧನ ಕಾರ್ಯಕ್ರಮಗಳ (subsidy programmes ) ಜಾರಿಯ ವಿಧಾನ ಮತ್ತು 

ಅಂತಹ ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರಗಳು: 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಗೆ ಸಂಬಂಧಿಸಿದಂತೆ, ಸಹಾಯಧನ ಕಾರ್ಯಕ್ರಮಗಳು (Subsidy 

programmes) ಯಾವುದೂ ಇರುವುದಿಲ್ಲ. 
14 . ಕಲಂ 4(1)( ಬಿ) (xiii) ಗೆ ಸಂಬಂಧಿಸಿದಂತೆ: 
_ 141 ನೀಡಿರುವ ರಿಯಾಯಿತಿಗಳು ಅನುಮತಿ ಪತ್ರಗಳನ್ನು ಅಥವಾ ಅಧಿಕಾರ ಪತ್ರಗಳನ್ನು ಪಡೆಯುವವರ ವಿವರಗಳು: ಸಿಬ್ಬಂದಿ ಮತ್ತು ಆಡಳಿತ 

ಸುಧಾರಣೆ ಇಲಾಖೆ ( ಇ - ಆಡಳಿತ) ಗೆ ಸಂಬಂಧಿಸಿದಂತೆ, ಯಾವುದೇ ರಿಯಾಯಿತಿಗಳನ್ನು ಅನುಮತಿ ಪತ್ರಗಳನ್ನು ಅಥವಾ ಅಧಿಕಾರ 

ಪತ್ರಗಳನ್ನು (concessions, permits or authorisations) ನೀಡಿರುವುದಿಲ್ಲ. 
15 . ಕಲಂ 4 (1) ( ಬಿ ) (xiv) ಗೆ ಸಂಬಂಧಿಸಿದಂತೆ: 
_ 15.1 ಲಭ್ಯವಿರುವ ಅಥವಾ ಹೊಮದಿರುವ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವ, ಮಾಹಿತಿಗೆ ಸಂಬಂಧಿಸಿದ ವಿವರಗಳು: ಸಿಬ್ಬಂದಿ ಮತ್ತು 

ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಗೆ ಸಂಬಂಧಿಸಿದ http ://www .karunadu.gov .in ಈ ವೆಬ್‌ಸೈಟ್‌ನಲ್ಲಿ ಈ ಕೆಳಕಂಡ 
ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ: 
(1) ಇ - ಆಡಳಿತ ತಂತ್ರ ( e- Governance strategy ) 
(ii) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರಗಳು 
(i) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರಡಿ ಟೆಂಡರ್‌ಗಳನ್ನು ಕರೆಯುವ ಸಲುವಾಗಿ 

- ಎಮ್‌ಪ್ಯಾನಲ್ ಮಾಡಲಾದ ಸಂಸ್ಥೆಗಳ ವಿವರಗಳು . 
(iv ) ಇ - ಸಂಗ್ರಹಣಾ ಯೋಜನೆ 
(v) ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ (ಹೆಚ್. ಆರ್.ಎಮ್.ಎಸ್.) 
( vi) ಸಚಿವಾಲಯ ವಾಹಿನಿ ತಂತ್ರಾಂಶ 
( vii) ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಹಾಜರಾತಿ ಉಸ್ತುವಾರಿ ವ್ಯವಸ್ಥೆ ( Attendance Monitoring System ) 
( vi) ಬೆಂಗಳೂರು- ಒನ್ ಯೋಜನೆ 
(ix) ಕರ್ನಾಟಕ ಒನ್ ಯೋಜನೆ 
(X) ಆಧಾರ್ ಯೋಜನೆ 
( xi) ಮೊಬೈಲ್ ಆಡಳಿತ ಮತ್ತು ಕೌಂಟರ್‌ನಲ್ಲಿ ನಿವಾಸಿಗಳಿಗೆ ಸೇವೆಗಳ ವಿತರಣೆ ಯೋಜನೆ 
(xi) ಕರ್ನಾಟಕ ವಿಸ್ಸತ ಜಾಲ ಯೋಜನೆ ( KSWAN ) 
( xiii) ಇ - ನಮೂನೆಗಳು 
(xiv) ಕೆ. ಆರ್‌. ಡಿ .ಹೆಚ್ . ( ಕರ್ನಾಟಕ ರೆಸಿಡೆಂಟ್ ಡೆಟಾ ಹಬ್ ) 
( xv ) ರಾಜ್ಯ ದತ್ತ ಕೇಂದ್ರ 


R .N .I. No. KARBIL /2001/47147 POSTAL REGN. No. RNP /KA /BGS/2202/2014 -16 
| Licensed to post without prepayment WPP No . 297 
೧೬೬೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೪ಎ 


( xvi) ರಾಜ್ಯ ಪೋರ್ಟಲ್ ಮತ್ತು ರಾಜ್ಯ ಸೇವೆಗಳ ಮಹದ್ವಾರ 
(xvi) ಕರ್ನಾಟಕ ಸರ್ಕಾರ ಸಚಿವಾಲಯದ ಸ್ಥಳೀಯ ವಿಸ್ತಂತು ಚಾಲನೆ ( SECLAN ) 
( xvii) ಸಾಮರ್ಥ್ಯ ವರ್ಧನೆ ( Capacity Building) ( ರಾಜ್ಯ ಸರ್ಕಾರ) 
( xix) ಸಾಮರ್ಥ್ಯ ವರ್ಧನೆ ( Capacity Building) ( ಎನ್. ಇ. ಜಿ. ಪಿ) 
(xx) ಇ - ಜಿಲ್ಲೆ 
(xxi) ಸಾಮಾನ್ಯ ಸೇವಾ ಕೇಂದ್ರಗಳು (CSC) 
(xxii) ಕನ್ನಡ ಕಂಪ್ಯೂಟಿಂಗ್ 

(xxii) ಬಿಗ್ ಡೇಟಾ ವೇದಿಕೆ 
16. ಕಲಂ 4 (1)( ಬಿ) (xv) ಗೆ ಸಂಬಂಧಿಸಿದಂತೆ: 
16. ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯವನ್ನು ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಅದರ ಕರ್ತವ್ಯ ವೇಳಾ ಮಾಹಿತಿ 

ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರಗಳು: ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಗೆ 
ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡುವ ಸಲುವಾಗಿ ದಿನಾಂಕ: 20 - 01- 2010ರ ಅಧಿಸೂಚನೆಯನ್ವಯ ಐದು ಅಧಿಕಾರಿಗಳನ್ನು 
ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳೆಂದು ಪದನಾಮಕರಿಸಲಾಗಿದೆ. ಅವರ ವಿವರಗಳನ್ನು ಈ ಕೆಳಗಿನ ಕಂಡಿಕೆ -17ರಲ್ಲಿ 

ನೀಡಲಾಗಿದೆ. ( ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯವನ್ನು ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿಲ್ಲ.) 
17. ಕಲಂ 4 ( 1) ( ಬಿ) ( xvi) ಗೆ ಸಂಬಂಧಿಸಿದಂತೆ : 
17.1 ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರುಗಳು , ಪದನಾಮಗಳು ಮತ್ತು ಇತರ ವಿವರಗಳು : ಮಾಹಿತಿ ಹಕ್ಕು ಅಧಿನಿಯಮ , 2005 

(ಕೇಂದ್ರ ಅಧಿನಿಯಮ ಸಂಖ್ಯೆ : 22 /2005) ರ ಕಲಂ 5ರಡಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ಪದನಾಮಕರಿಸಿದ್ದು, 
ಅವರಿಗೆ ಸಂಬಂಧಿಸಿದ ವಿವರಗಳನ್ನು ಈ ಕೆಳಕಂಡ ಪಟ್ಟಿಯಲ್ಲಿ ನೀಡಲಾಗಿದೆ: 


೫) 


ಯಾವ ವಿಷಯಗಳಿಗಾಗಿ ರಾಜ್ಯ ಸಾರ್ವಜನಿಕ ಮಾಹಿತಿ 
ಅಧಿಕಾರಿಯ ಪದನಾಮ 

ಅಧಿಕಾರಿಯೆಂದು ಪದನಾಮಕರಿಸಲಾಗಿದೆಯೋ ಆ ವಿಷಯಗಳ ವಿವರಗಳು 
( 2) 

( 3) 
ಶ್ರೀ ಶಿವಕುಮಾರ ತಳವಾರ, ಸಿಸ್ಟಮ್ ಅನಾಲಿಸ್ಟ್ , ಕೊಠಡಿ | | ದಿನಾಂಕ: 26 - 08 - 2009ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 121 ಇಆಇ 
ಸಂಖ್ಯೆ: 134 , ಬಹುಮಹಡಿ ಕಟ್ಟಡ, ಮೊದಲನೆಯ 2009 , ಅದನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡದಂತೆ, ಅದರನ್ವಯ ಸೀನಿಯರ್‌ 
ಮಹಡಿ, 2ನೇ ದ್ವಾರ, ಬೆಂಗಳೂರು- 01, ದೂರವಾಣಿ ಪ್ರೋಗ್ರಾಮರ್‌- 1ರವರಿಗೆ ಹಮಚಿಕೆ ಮಾಡಿದ ಎಲ್ಲಾ ವಿಷಯಗಳಿಗೆ 
ಸಂಖ್ಯೆ : 22032003 

ಸಂಬಂಧಿಸಿದಂತೆ. 
ಶ್ರೀ ಕೆ. ರವಿಕುಮಾರ್, ಜೂನಿಯರ್ ಪ್ರೋಗ್ರಾಮರ್ , | ದಿನಾಂಕ: 26 - 08 - 2009ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 121 ಇಆಇ 
ಕೊಠಡಿ ಸಂಖ್ಯೆ: 12, ನೆಲಮಹಡಿ , ಬಹುಮಹಡಿ ಕಟ್ಟಡ, | 2009 , ಅದನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿದಂತೆ, ಅರನ್ವಯ ಸೀನಿಯರ್ 
ಮೊದಲನೇಯ ಮಹಡಿ, 1ನೇ ದ್ವಾರ, ಬೆಂಗಳೂರು-01 ಪ್ರೋಗ್ರಾಮರ್ - 3ರವರಿಗೆ ಹಂಚಿಕೆ ಮಾಡಿದ ಎಲ್ಲಾ ವಿಷಯಗಳಿಗೆ 
ದೂರವಾಣಿ ಸಂಖ್ಯೆ: 22032547 

ಸಂಬಂಧಿಸಿದಂತೆ, ( ದಿನಾಂಕ: 18 - 01 - 2016ರ ಅಧಿಸೂಚನೆ ಸಂಖ್ಯೆ: ಸಿಇಜಿ 14 
ಎಡಿಎಮ್ 2011ರನ್ವಯ ಶ್ರೀ ಕೆ. ರವಿಕುಮಾರ್ ರವರನ್ನು ಇ - ಆಡಳಿತ ಕೇಂದ್ರದ 
ಮೂಲಕ ಆಂತರಿಕ ಕಾರ್ಯ ಹಂಚಿಕೆಯನ್ನು ಇ - ಆಡಳಿತ ಕೇಂದ್ರದ ವತಿಯಿಂದ 

ಮಾಡಲಾಗಿದೆ.) 
ಶ್ರೀ ಎ . ವಿ . ಶೈಲಜ, 

ದಿನಾಂಕ: 26 - 08 - 2009ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 121 ಇಇ 
ಪೀಠಾಧಿಕಾರಿ -1, ಕೊಠಡಿ ಸಂಖ್ಯೆ: 136 , ಬಹುಮಹಡಿ 2009 , ಅದನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿದಂತೆ, ಅದರನ್ವಯ ಪೀಠಾಧಿಕಾರಿ 
ಕಟ್ಟಡ, ಮೊದಲನೆಯ ಮಹಡಿ , 2ನೇ ದ್ವಾರ , 

1 ರವರಿಗೆ ಹಂಚಿಕೆ ಮಾಡಿದ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ. 
ಬೆಂಗಳೂರು- 01, ದೂರವಾಣಿ ಸಂಖ್ಯೆ: 22032985 
ಶ್ರೀ ರಾಜೇಶ ಶಂಕ್ರಪ್ಪ ಸೂಳಿಕೆರೆ | 

ದಿನಾಂಕ: 26 - 08 - 2009ರ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 121 ಇಇ 
ಪೀಠಾಧಿಕಾರಿ - 2 , ಕೊಠಡಿ ಸಂಖ್ಯೆ: 136 , ಬಹುಮಹಡಿ 2009, ಅದನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿದಂತೆ, ಅದರನ್ವಯ ಪೀಠಾಧಿಕಾರಿ 
ಕಟ್ಟಡ, ಮೊದಲನೆಯ ಮಹಡಿ, 2ನೇ ದ್ವಾರ, 

2 ರವರಿಗೆ ಹಂಚಿಕೆ ಮಾಡಿದ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ, 
ಬೆಂಗಳೂರು- 01 ದೂರವಾಣಿ ಸಂಖ್ಯೆ: 22032652 

18. ಕಲಂ 4( 1)( ಬಿ) (xvii) ಗೆ ಸಂಬಂಧಿಸಿದಂತೆ : 
18.1 ನಿಯಮಿಸಬಹುದಾದಂತ ಇತರ ಮಾಹಿತಿಯನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿ ವರ್ಷ ಇ ಪ್ರಕಟಣೆಗಳನ್ನು ಅಂದಿನವರೆಗೆ 

ಪರಿಷ್ಕರಿಸತಕ್ಕದ್ದು.: ಈ ಹಿಂದೆ ದಿನಾಂಕ: 24 - 05 - 2014ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 17 ಇಆಇ 2014ರನ್ವಯ ಮಾಹಿತಿಯನ್ನು 
ಪ್ರಕಟಿಸಿದ್ದು , ಅದನ್ನು ಮೇಲಿನಂತೆ. ಪರಿಷ್ಕರಿಸಿ ಇಂದೀಕರಿಸಲಾಗಿದೆ. 

ರಾಜೇಶ ಶಂಕ್ರಪ್ಪ ಸೂಳಿಕೇರಿ 
PR-668 

ಪೀಠಾಧಿಕಾರಿ - 2 
SC - 200 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


